ಕರ್ನಾಟಿಕ ವಿಧಾನಪರಿಷತ್ತು 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 620 

2 ಸದಸ್ಯರ ಹೆಸರು .  ಶ್ರೀಎಂ.ಎ. ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕೇತು) 

3 ಉತ್ತರಿಸುವ ದಿನಾಂಕ e 17.12.2021. 

4 ಉತ್ತರಿಸುವ ಸಚಿವರು : . ಮಾನ್ಯ ತೋಟಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ 


ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು. 


| ಪ್ರಶ್ನೆ ಉತ್ತರ 
(ಅ) | ಕಳೆದ ಎರಡು ವರ್ಷಗಳಿಂದ ಬಯಲುಸೀಮೆ 
ಅಭಿವೃದ್ದಿ ಮಂಡಳಿ: ಮತ್ತು ಮಲೆನಾಡು 
ಅಭಿವೃದ್ಧಿ ಮಂಡಳಿಗಳಿಂದ ಶಾಸಕರುಗಳಿಗೆ 
ಅನುದಾನ. ಬಿಡುಗಡೆ. ಮಾಡದಿರುವುದು 
ಸರ್ಕಾರದ ಗಮನಕೆ, ಬಂದಿದೆಯೇ; 


-ಇಲ್ರು_- 


(od 


ಬಯಲುಸೀಮೆ. ಪ್ರದೇಶಾಭಿವೃದ್ದಿ ಮಂಡಳಿ ಹಾಗೂ ಮಲೆನಾಡು 
ಪ್ರದೇಶಾಭಿವೃದ್ಧಿ ಮಂಡಳಿಗೆ ಕಳೆದ ಎರಡು ವರ್ಷಗಳಿಂದ ಅಂದರೆ 2019-20 
ಹಾಗೂ 2020-21ನೇ ಸಾಲುಗಳಲ್ಲಿ ಆಯವ್ಯಯದಲ್ಲಿ ನಿಗಧಿಯಾಗಿ 
ಬಿಡುಗಡೆಯಾದ ಅನುದಾನದಲ್ಲಿ ಮಾನ್ಯ ಶಾಸಕರುಗಳಿಂ೦ದ ಸ್ನೀಕೃತಗೊಂಡು 
ಅನುಮೋದನೆಯಾದ ಕಾಮಗಾರಿಗಳ ಪ್ರಗತಿಗೆ ಅನುಗುಣವಾಗಿ 
ಬಯಲುಸೀಮೆ ' ಪ್ರದೇಶಾಭಿವೃದ್ದಿ" 'ಮಂಡಳಿ 'ಹಾಗೂ ಮಲೆನಾಡು 
ಪ್ರದೇಶಾಭಿವೃದ್ದಿ ಮಂಡಳಿಗಳಿಂದ ಅನುದಾನ ಬಿಡುಗಡೆ ಮಾಡಲಾಗಿದೆ. 

ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಗೆ 2019-20ನೇ ಸಾಲಿನಲ್ಲಿ A] 
ಕೋಟಿಗಳ - ಅನುದಾನಕೆ ಕ್ರಿಯಾ ಯೋಜನೆ ರೂಪಿಸಿ ಅನುಮೋದನೆ | 
ನೀಡಲಾಯಿತು. ಆದರೆ ಆರ್ಥಿಕ ಇಲಾಖೆ ಅನುದಾನ ನೀಡಲು ಸಹಮತಿ ' 
ನೀಡಿದ ಕಾರಣ 2019-20 ಮತ್ತು 2020-2021 ಸಾಲಿನಲ್ಲಿ ಮಂಡಳಿಗೆ 
ನಿಗಧಿಯಾದ ಅನುದಾನದಲ್ಲಿ ಅನುಮೋದಿತ ಕಾಮಗಾರಿಗಳಿಗೆ ಪ್ರಗತಿ | 
ಆಧಾರಿಸಿ ಅನುದಾನ ಬಿಡುಗಡೆ ಮಾಡಲಾಗಿದೆ ವಿವರ phe 


ಅನುಮೋದನೆ ಸನಕ 
ನೀಡಿದ ಕ್ರಿಯಾ ಭ್‌ 
ಶೋ 


ಮಲೆನಾಡು ಜುಭೇಹಾಫುಟ್ಯನ್ನು ಮಂಡಳಿಗೆ ಸಂಬಂಧಿಸಿದಂತೆ 2019-20ನೇ 
ಸಾಲಿನಲ್ಲಿ 88 ಸದಸ್ಯರಿಗೆ ತಲಾ ರೂ.100 ಕೋಟಿಯಂತೆ ರೂ.8800 
ಕೋಟಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದ್ದು, ಆರ್ಥಿಕ 
ಇಲಾಖೆ ಅನುದಾನ ನೀಡಲು ಸಹಮತಿ ನೀಡಿದ ಕಾರಣದಿಂದ ಮಲೆನಾಡು 
ಪ್ರದೇಶಾಭೀವೃದ್ಧಿ ಮಂಡಳಿಗೆ ನಿಗದಿಯಾಗಿರುವ ಅನುದಾನದಿಂದ ಪ್ರಗತಿ 
ಆಧಾರಿಸಿ ಕಾಮಗಾರಿಗಳಿಗೆ ವೆಚ್ಚ ಭರಿಸಲಾಗಿದೆ ವಿವರ ಕೆಳಕಂಡಂತಿದೆ. 


ಬಂದಿದಲ್ಲಿ, ಬಯಲುಸೀಮೆ ಅಭಿವೃದ್ಧಿ 
ಮಂಡಳಿ ಮತ್ತು ಮಲೆನಾಡು ಅಭಿವೃದ್ಧಿ 
ಮಂಡಳಿಗಳಿಂದ ಬಿಡುಗಡೆಯಾಗಬೇಕಾದ 
ಅನುದಾನವೆಷ್ಟು; ಬಿಡುಗಡೆಯಾಗಿರುವ 
ಅನುದಾನವೆಷ್ಟು; ಬಾಕಿ ಉಳಿದ 
ಅನುದಾನವನ್ನು  ಯಾಪಾಗ ಬಿಡುಗಡೆ 
ಮಾಡಲಾಗುವುದು; (ಜಿಲ್ಲಾವಾರು ಮಾಹಿತಿ 
ನೀಡುವುದು) 


ಮಾಡಲಾಗಿದೆ. 


(ಇ) 


ಬಯಲುಸೀಮೆ ಅಭಿವೃದ್ಧಿ ಮಂಡಳಿ ಮತ್ತು 
ಮಲೆನಾಡು ಅಭಿವೃದ್ದಿ ಮಂಡಳಿಗಳಿಂದ 


!' ಅನುದಾನವನ್ನು ಬಿಡುಗಡೆ ಮಾಡಲು ವಿಳಂಬ 
ಮಾಡುತ್ತಿರುವುದರಿಂದ, ಸಳೀಯ ಅಭಿಪೃದ್ದಿಗೆ 


ತೊಂದರೆಯಾಗುತ್ತಿರುವುದು ಸರ್ಕಾರದ 
ಗೆಮನಕೆ ಬಂದಿದೆಯೇ; ಹಾಗಿದ್ದಲ್ಲಿ, ಈ 
ಅನುದಾನವನ್ನು ಕಾಲಕಾಲಕ್ಕೆ. ಬಿಡುಗಡೆ 
ಮಾಡುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದೆ; 
(ಮಾಹಿತಿ ನೀಡುವುದು) 

ಸಂಖ್ಯೆ: ಪಿಡಿಎಸ್‌ 113 ಪಿಟೆಪಿ 2021 


- 
Rend TE _ f Ee ಮ ಕೋಟಿಗಳ } 
|| ವರ್ಷ | ಅನುಮೋದನೆ | ನಿಗದಿಯಾದ | ಬಿಡುಗಡ | ವೆಚ್ಚವಾದ] ಷರಾ" | 
| ನೀಡಿದ ಕ್ರಿಯಾ ! ಅನುದಾನ ಯಾದ ಆಸುದಾನ i 
| ಯೋಜನೆಯ ಅನುದಾನ | y 
| ಕಾಮಗಾರಿಗಳ | | 
4 ಮೊತ್ತ BE 3 - ಯ ಮ 
| 4242 31827 290 | ಆರಂಭಿಕ 
| ಶಿಲ್ಮುಸೇರಿ 
| ವೆಚ್ಚ i 
| ಮಾಡಲಾಗಿದೆ | 
ಆರಂಭಿಕ 
ಶಿಲ್ಕು ಸೇರಿ 
ವೆಚ್ಚ 
ಮಾಡಲಾಗಿದೆ 


ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ಬಯಲುಸೀಮೆ ಪ್ರದೇಶಾಭಿವೃದ್ದಿ `ಮಂಡಳಿ' ಹಾಗೂ ಮಲೆನಾಡು 
ಪ್ರದೇಶಾಭಿವೃದ್ಧಿ ಮಂಡಳಿಗೆ ನಿಗಧಿಯಾಗಿರುವ ಅನುದಾನವನ್ನು ತ್ರೈಮಾಸಿಕ 
ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗುತ್ತಿದೆ. ಪ್ರಸಕ್ತ ಸಾಲಿನಲ್ಲಿ ಬಯಲುಸೀಮೆ 
ಮಂಡಳಿಗೆ ನಾಲ್ಕು ಕಂತುಗಳ ಅನುಬಾನ ಸೇರಿದಂತೆ ಒಟ್ಟಾರೆ ರೂ.3100.00 
ಲಕ್ಷಗಳನ್ನು ಬಿಡುಗಡೆಮಾಡಲಾಗಿದೆ. 


ಅದರಂತೆ ಮಲೆನಾಡು ಪ್ರದೇಶಾಭೀವೃದ್ದಿ ಮಂಡಳಿಗೆ ಎರಡು ಕಂತುಗಳಲ್ಲಿ 
ಒಟ್ಟಾರೆ. ರೂ.136900 ಲಕ್ಷಗಳನ್ನು ಬಿಡುಗಡಮಾಡಲ poe ಬಾಕಿ 
ಉಳಿದಿರುವ ಅನುದಾನವನ್ನು ಪ್ರಗತಿ ಆಧಾರಿಸಿ ಬಿಡುಗಡೆ ಘೊಡಲಛಾಗುತ್ತದೆ 


ಸಂಯೇಜನೆ ಮತ್ತು ರಾಲ೦ಖ್ಯಿಕ ಇಲಾಖೆ 


ಚುಕೆ ಗುರುತ್ತಿಲ್ಲದ ಪ್ರಶ್ನೆ:620ರ 
ಬಯಲುಸೀಮೆ ಪ್ರದೇಶಾಭಿವೃದ್ದಿ ಮಂಡಳಿಯ 
2019-20ನೇ ಸಾಲಿನ ಅನುಬಂಧ 


ಬಾಗಲಕೋಟೆ 
ಬೆಳಗಾವಿ 


ಹಾವೇರಿ 
ತುಮಕೂರು 1346.52 | 
14. | ವಿಜಯಪುರ 1123.31 390.94 732.37 


| |ಒಟಹ್ಟು ೧ | 1027295 5595.98 4676.97 


ಚುಕ್ಕೆ ಗುರುತ್ತಿಲ್ಲದ ಪ್ರಶ್ನೆ:620ರ 
ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿಯ 
2019-20ನೇ ಸಾಲಿನ ಅನುಬಂಧ 


ಬ 
2019- 
ಪೂರ್ಣ | ಪುಗತಿಯ | 20ನೇ | | ನಾಳದ 
ಕ್ರ. ಜಿಲೆ ಗೊಂಡ ಲ್ಲಿರುವ ಸಾಲಿನ ಸನತ್‌ ಕಾಮಗಾರಿಗಳಿಗೆ 
ಸಂ i ಕಾಮಗಾರಿಗ | ಕಾಮಗಾರಿ | ನಿಗಧಿಪಡಿ ಬೇಕಾದ 


2020 ಅಂತ್ಯದ 
೪ಳ ಸಂಖ್ಯೆ | ಗಳ ಸಂಖ್ಯೆ ಸಿದ ವರೆಗಿನ ಖರ್ಚು 


ಮೊತ್ತ 
ES GENTE 
1 | ಬೆಳಗಾವಿ 153 13 140 1499.88 102.32 
ಚಾಮರಾಜನಗರ PE 2 527.42 129.75 


ಮೊತ್ತ 


- 


(| 
[eo] 


prel4 
CS 1527 174 1353 11147.11 2826.20 ಫು 


EN TN EN SN ET NT 
08 


ಚುಕೆ, ಗುರುತ್ತಿಲ್ಲದ ಪ್ರಶ್ನೆ:620ರ 
ಮಲೆನಾಡು ಪ್ರದೇಶಾಭಿವೃದ್ದಿ ಮಂಡಳಿಯ 
2020-21ನೇ ಸಾಲಿನ ಅನುಬಂಧ 


ರೂ.ಲಕ್ಷಗಳಲ್ಲಿ 


ಚಾಮರಾಜನಗರ 


ಚಿಕ್ಕಮಗಳೂರು 


47 432.43 


EN NTT 

F 
2 
Tee es 


4719.82 


ಚುಕ್ಕೆ ಗುರುತ್ತಿಲ್ಲದ ಪ್ರಶ್ನೆ:620ರ 
ಬಯಲುಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿಯ 
2020-21ನೇ ಸಾಲಿನ ಅನುಬಂಧ 


(ರೂ. ಲಕ್ಷಗಳಲ್ಲಿ) 


ಬಿಡುಗಡೆ ಬಾಕಿ ಬಿಡುಗಡೆ 


ಸೆ ಜಿಲ್ಲೆ ಅಂದಾಜು | ಮ್ರಾಡಿದ | ಮಾಡಬೇಕಾದ 

ಮೊತ್ತ ಮೊತ್ತ 

1 | ಬಾಗಲಕೋಟೆ 26.43 6.71 19.72 
2 | ಬೆಳಗಾವಿ 
— 
4 | ಚಿಕ್ಕಬಳ್ಳಾಪುರ 10.93 
5 | ಚಿತ್ರದುರ್ಗ 6793 
6 | ದಾವಣಗೆರೆ 
7 
10. UU RETEST 
11. | ಕೋಲಾರ 
12: | ರಾಮನಗರ ಸಾ 
13. | ತುಮಕೂರು 238.42 
14 | ವಿಜಯಪುರ SCC MET TIS ES SRN 
ತಾ 


[eo 
ಸ 
(Sl 
[oy 


704.95 289.58 


ಒಟ್ಟಿ 


